ತಾರತಮ್ಯ ಮತ್ತು ಹೊರಗಿಡುವಿಕೆಯ ನಿವಾರಣೆ 


| 'ಸದ್ಭಾವನಾ ವಿದ್ಯಾಲಯ' ದೆಡೆಗೆ 


ಸಾವಿತ್ರಿ ಸಾಹು 


ಶಾಲೆಯು ಮಕ್ಷಳಗೆ ಸಾಂವಿಧಾನಿಕ ಮೌಲ್ಯಗಳನ್ನು 
ಅಳವಡಿಸಿಕೊಳ್ಳಲು ಸಹಾಯ ಮಾಡುವ, ಆ ಬಗ್ಗೆ ಅರಿವು 
ಮೂಡಿಸುವ ಸಂಸ್ಥೆಯಾಗಿದೆ. ಮಕ್ಕಳಲ್ಲ ಕಲಅಕೆಯನ್ನು 
ವರ್ಧಿಸಲು, ಮಕ್ಕಳು. ಪ್ರಸ್ತುತ ಸಂದರ್ಭದಲ್ಲ ಮತ್ತು ಬೆಳವಣಿಗೆ 
ಹೊಂದುವ ಸಮಯದಲ್ಲೂ ಪ್ರಗತಿ ಹೊಂದಲು ಸಹಾಯ 
ಮಾಡಲು, ಶಾಲೆಗಳು ಸಹಾನುಭೂತಿ ಮತ್ತು ಸಮಾನತೆಯ 
ವಾತಾವರಣವನ್ನು ಸೃಷ್ಟಿಸಬೇಕು. ತರಗತಿ ಕೊಠಡಿ, ಆಟದ 
ಮೈದಾನ ಮತ್ತು ದೈನಂದಿನ ಬೆಳಗ್ಗಿನ ಶಾಲಾ ಸಭೆಯಲ್ಲನ ವಿವಿಧ 
ಚಟುವಟಕೆಗಳಲ್ಲ ಮಕ್ಕಳನ್ನು ಸೇರಿಸಿಕೊಳ್ಳುವ ಮೂಲಕ ಅವರ 
ಪ್ರತಂತ್ರ ಆಲೋಚನೆಗಳು ಮತ್ತು ಅಭಪ್ರಾಯಗಳನ್ನು 
ಗೌರವಿಸುವುದು ಶಾಲೆಯಲ್ಲ ಮಕ್ಕಳನ್ನು ಸಮಾನವಾಗಿ 
ಪರಿಗಣಿಸುವುದನ್ನು ಬುಜಿತಪಡಿಸಿಕೊಳ್ಳಲು ಇರುವ ಪ್ರಮುಖ 
ಮಾರ್ಗಗಳಕಲ್ಲ ಒಂದಾಗಿದೆ. ಶಾಲೆಯು ಮಕ್ಕಳ ನಡವಳಕೆಯಲ್ಲ 
ಮಾರ್ಪಾಡುಗಳನ್ನು ತರುತ್ತದೆ ಮತ್ತು ಉತ್ತಮ ಭವಿಷ್ಯವನ್ನು 
ನಿರ್ಮಿಸಿಕೊಳ್ಳಲು ಅವರನ್ನು ಸಿದ್ಧಪಡಿಸುತ್ತದೆ. ಸಮಾಜದ ಬಗ್ಗೆ 
ಯೋಚಿಸುವಂತೆಯೂ ಪ್ರೇರೇಪಿಸುತ್ತದೆ. ಶಾಲೆಗೆ ಬರುವ 
ಮಕ್ಕಳಲ್ಲ. ಆರ್ಥಿಕ, ಸಾಮಾಜಕ, ಧಾರ್ಮಿಕ ಮತ್ತು 
ಜನಾಂಗೀಯ ಹಿನ್ನೆಲೆಗಳಲ್ಲ ವೈವಿಧ್ಯತೆ ಹಾಗೂ ಸಂಪ್ರದಾಯ 
ಮತ್ತು ಸಿದ್ದಾಂತಗಳಲ್ಲನ ವ್ಯತ್ಯಾಸಗಳನ್ನು ನಾವು ನೋಡುತ್ತೇವೆ. 
ಶಾಲೆಯಲ್ಲ ಮಕ್ಕಳ ನಡವಳಕೆಯು ಅವರ ಕೌಟುಂಬಕ ಮತ್ತು 
ಸಾಮಾಜಕ ಹಿನ್ನೆಲೆಗಳಲ್ಲರುವ ವ್ಯತ್ಯಾಸಗಳನ್ನು ಪ್ರತಿ- 
ಜಂಜಸುತ್ತದೆ. ಈ ನಡವಳಕೆಗಳ ಪರಿಣಾಮದಿಂದಾಗಿ ಮಕ್ನಳಲ್ಪ 
ಶೈಕ್ಷಣಿಕ ಪ್ರಗತಿಯಾಗದಂತೆ ತಡೆಯುವ ಕಾರಣಗಳದ್ದರೆ 
ಅವುಗಳನ್ನು ಗುರುತಿಸಬೇಕು ಮತ್ತು ತರಗತಿಯಲ್ಲ ಹಾಗೂ 
ತರಗತಿಯ ಹೊರಗೆ ಅವನ್ನು ಚರ್ಜಸಬೇಕು. 


ಸಾಮಾಜಕವಾಗಿ. ದೈಹಿಕವಾಗಿ, ಧಾರ್ಮಿಕವಾಗಿ. 
ಸಾಂಸ್ಸೃತಿಕವಾಗಿ ಮತ್ತು ಜನಾಂಗೀಯವಾಗಿ ವೈವಿಧ್ಯ- 
ಮಯವಾದ ತರಗತಿಗಳಲ್ಲ ಮಕ್ಕಳೊಂದಿಗೆ ಕೆಲಸ ಮಾಡಲು 
ನನಗೆ ಅವಕಾಶ ಸಿಕ್ಕಿದೆ. ಆದರೆ ಸಮನ್ನಯತೆಯನ್ನು ಸಾಧಿಸಲು 
ಇಲ್ಲ ಅಡೆತಡೆಗಳವೆ, ಮತ್ತು ನಾನು ಅದನ್ನು ವೈಯಕ್ತಿಕವಾಗಿ 
ಅನುಭವಿಸಿದ್ದೇನೆ. ಈ ಲೇಖನದಲ್ಲ, ನನ್ನ ಅನುಭವಗಳನ್ನು 
ಮತ್ತು ಅಂಗ, ಜಾತಿ, ವರ್ಗ, ಧರ್ಮ ಮತ್ತು ಇತರ ವ್ಯತ್ಯಾಸಗಳ 
ಬಗೆ ಸಾಮಾನ್ಯವಾಗಿ ಇರುವ ತಪ್ಪು ಕಲ್ಪನೆಗಆ೦ದ ಹೊರಬಂದು, 
ಮಕ್ಕಳು ಅದರ ಹೊರತಾಗಿಯೂ ಬೆಳೆಯಲು ಸಹಾಯ 
ಮಾಡಲು ನಾನು ತೆಗೆದುಕೊಂಡ ಕ್ರಮಗಳನ್ನು ಹಂಚಿಕೊಳ್ಳಲು 
ನಾನು ಬಯಸುತ್ತೇನೆ. 


ಇ 
5 
BR 


ಲಿಂಗ ಪ್ರತ್ಯೇಕತೆ 


ನನ್ನ ತರಗತಿಯಲ್ಲ ಮತ್ತು ಶಾಲೆಗಳಲ್ಪ್ಲ ನಾನು ಎದುರಿಸಿದ 
ಮೊದಲ ಸವಾಲು, ಸರ್ವೇಸಾಮಾನ್ಯವಾಗಿರುವ ಅಂಗ 
ತಾರತಮ್ಯ (gender discrimination). ಮಕ್ಕಳಗೆ ಇದರ ಬಗ್ದೆ 
ಅರಿವಿರದಿದ್ದರೂ ಮತ್ತು ನಾವು ಶಿಕ್ಷಕರು ಅದನ್ನು 
ಒಪ್ಪಿಕೊಳ್ಳದಿದ್ದರೂ, ಅಂಗ ಆಧಾರಿತ ಪ್ರತ್ಯೇಕತೆಯು (್ರender- 
based segregation) ನಮ್ಮ ಸುತ್ತಲೂ ಇದೆ. ನಾನು 
ತರಗತಿಯಲ್ಲ ವಿವಿಧ ವಿಷಯಗಳನ್ನು ಬೋಧಿಸುತ್ತಿರುವಾಗ. 
ವಿದ್ಯಾರ್ಥಿಗಳು ಗುಂಪುಗಳಲ್ಲ ಕೆಲಸ ಮಾಡಬೇಕಾದ ಸಂದರ್ಭ 
ಒದಗಿದಾಗ ಸಾಮಾನ್ಯವಾಗಿ ಹುಡುಗರು ತಮ್ಮ ಗುಂಪಿಗೆ 
ಹುಡುಗರನ್ನು ಮತ್ತು ಹುಡುಗಿಯರು ಹುಡುಗಿಯರನ್ನು ಮಾತ್ರ 
ಆಯ್ಲೆ ಮಾಡಿಕೊಳ್ಳುತ್ತಾರೆ ಎ೦ದು ನಾನು ಗಮನಿಸಿದ್ದೇನೆ. ಅವರು 
ಒಟ್ಟಗೆ ಕುಳತುಕೊಳ್ಳುವಾಗ, ಮಾತನಾಡುವಾಗ, ಜೋಡಿಯಾಗಿ 
ಹಿದುವಾಗ ಮತ್ತು ಹೊರಾಂಗಣ  ಆಟೋಟದಲ್ಲ ಅದೇ 
ನಡವಳಕೆಯನ್ನು ನಾವು ಗಮನಿಸಬಹುದು. ಹುಡುಗರು ಮತ್ತು 
ಹುಡುಗಿಯರು ಇಬ್ಬರೂ ತಮ್ಮ ವೈಯಕ್ತಿಕ ವಸ್ತುಗಳನ್ನು, 
ಪೆನ್ನುಗಳು ಮತ್ತು ಬಳಪಗಳನ್ನು ಪರಸ್ಪರ ಹಂಚಿಕೊಳ್ಳುತ್ತಿರಲಲ್ಲ. 
ಮಕ್ಕಳಲ್ಲ ಇಂತಹ ನಡವಳಕೆಯು ಸಮಪ್ಪಯ ಸಮಾಜ 
(inclusive society) ನಿರ್ಮಾಣಕ್ಕೆ ತಡೆಯಾಗಿದೆ ಎಂದು ನಾನು 
ಭಾವಿಸುತ್ತೇನೆ, ಆದ್ದರಿಂದ ನಾನು ನನ್ನ ತರಗತಿಯಲ್ಲ ಸಂವಾದ- 
ಸ್ನೇಹಿ (dialogue friendly) ವಾತಾವರಣವನ್ನು ಸ್ಥಾಪಿಸಿದೆ. 
ಉದಾಹರಣೆಗೆ, ಅವರ ತರಗತಿಯ ನೀಲಂ ಅತ್ಯಂತ 
ಪ್ರತಿಭಾವಂತ ನೃತ್ಯಗಾರ್ತಿ ಮತ್ತು ಕಲಾವಿದೆ, ಅವಳ೦ಂದ ಈ 
ಕೌಶಲಗಳನ್ನು ಅವರು ಕಅಯಲು ಇಷ್ಟಪಡುವುದಿಲ್ಲವೇ? ಎಂದು 
ಕೇಳದೆ. ಅದೇ ರೀತಿ ವೇದಿಕಾ ಮತ್ತು ದೀಕ್ಷಾ ಸುಂದರ 
ಹಾಡುಗಳು ಮತ್ತು ಕಥೆಗಳನ್ನು ಬರೆಯುತ್ತಾರೆ; ನಿಮಗೆ ಇದನ್ನು 
ಅವರಿಂದ ಕಲಿಯಲು ಆಸಕ್ತಿ ಇಲ್ಲವೇ? ಆ ದೇವರಾಜ್‌ 
ಕ್ರೀಡೆಯಲ್ಲ ಪ್ರತಿಭಾವಂತ, ಇತರರನ್ನು ಭಾಗವಹಿಸಲು 
ಪ್ರೇರೇಪಿಸುತ್ಸಾನೆ: ಅವರು ಅವನೊಂದಿಗೆ ಆಡಲು 
ಬಯಸುವುದಿಲ್ಲವೇ? ಹೀಗೆ ನಾನು ಅವರ ತರಗತಿಯಲ್ಪ್ಲನ 
ಪ್ರತಿಯೊಬ್ಬರ ವಿಶೇಷತೆಗಳನ್ನು ಅವರಿಗೆ ಹೇಆದೆ. ನಂತರ ನಾವು 
ಸಹಪಾಠಿಗಳಂದ ಕಲಅಯುವಾಗ ಎದುರಾಗುವ 
ಸವಾಲುಗಳನ್ನು ಮತ್ತು ತರಗತಿಯಲ್ಲ ಪರಸ್ಪರ ಸಹಾಯ 
ಪಡೆಯುವುದು ಹೇಗೆ ಎಂಬುದರ ಕುರಿತಾಗಿ ಚರ್ಚಿಸಿದೆವು. 
ನಾನು ಮಕ್ಕಳನ್ನು ಒಬ್ಬರಿಗೊಬ್ಬರು ಸಹಕರಿಸಲು ಪ್ರೋತ್ತಾಹಿಸಿದೆ 
ಮತ್ತು ಹುಡುಗರು ಮತ್ತು ಹುಡುಗಿಯರು ಇಬ್ಬರೂ 
ಸ್ನೇಹಿತರಾಗಬಹುದು ಎಂದು ಒತ್ತಿ ಹೇಳದೆ. ಹುಡುಗ 
ಹುಡುಗಿಯರಿಬ್ಗರೂ ಕಸ ಗುಡಿಸುವುದು. ನೀರು ತರುವುದು 


A 5: 


ಮತ್ತು ಪಾತ್ರೆಗಳನ್ನು ತೊಳೆಯುವುದು ಮುಂತಾದ 
ಮನೆಕೆಲಸಗಳ್ಲ ತಮ್ಮ ತಾಯಂದಿರಿಗೆ ಮತ್ತು ತೋಟದ 
ಕೆಲಸ ಮಾಡುವಲ್ಲ ಮತ್ತು ದಿನಸಿ ಸಾಮಾನುಗಳನ್ನು ಮನೆಗೆ 
ತರಲು - ಅವರ ತಂದೆಗೆ ಹೇಗೆ ಸಹಾಯ ಮಾಡುತ್ತಾರೆ ಮತ್ತು 
ಈ ಕೆಲಸಗಳನ್ನು ಮಾಡಿ ಯಾವ ರೀತಿ ಅವರ ಪೋಷಕರಿಗೆ 
ಸಹಕರಿಸುತ್ತಾರೆ ಎಂಬುದನ್ನು ನಾನು ಅವರಿಗೆ ವಿವರಿಸಿ ಹೇಳದೆ. 
ಅವರು ಹುಡುಗರಾಗಿರಅ ಅಥವಾ ಹುಡುಗಿಯರಾಗಿರಲ, 
ಅವರೆಲ್ಲರೂ ಆಟವಾಡಲು, ಹಓದಲು, ಬರೆಯಲು, ಪ್ರವಾಸ 
ಮಾಡಲು ಮತ್ತು ಆನಂದಿಸಲು ಬಯಸುತ್ತಾರೆ; ದೈಹಿಕ 
ವ್ಯತ್ಯಾಸಗಳನ್ನು ಹೊರತುಪಡಿಸಿ. ಹುಡುಗಿ ಮತ್ತು ಹುಡುಗನ 
ನಡುವೆ ಯಾವುದೇ ವ್ಯತ್ಯಾಸಗಳಲ್ಲ ಎಂಬುದನ್ನು ನಾನು 
ಅವರಿಗೆ ಅರ್ಥ ಮಾಡಿಸಿದೆ. 


ಒಟ್ಟಿಗೆ ಕೆಲಸ ಮಾಡುವ ಮೌಲ್ಯವನ್ನು ಅವರಿಗೆ ಕಅಸಲು ನಾನು 
ಮಕ್ಕಳನ್ನು ವೃತ್ತಾಕಾರದಲ್ಲ ಒಬ್ಬ ಹುಡುಗ, ಒಬ್ಬಳು 
ಹುಡುಗಿಯಂತೆ ಕುಳತುಕೊಳ್ಳುವಂತೆ ಮಾಡಿದ್ದೇನೆ. ಗುಂಪು- 
ಗಳನ್ನು ರಚಸುವಾಗಲೂ, ನಾವು ಇದನ್ನು ಮನಸ್ಸಿನಲ್ಲಟ್ಟು- 
ಕೊಳ್ಳುತ್ತೇವೆ. ಇಂದು, ನನ್ನ ತರಗತಿಯಲ್ಲ ಯಾವುದೇ ಅಂಗ 
ಪ್ರತ್ಯೇಕತೆ ಇಲ್ಲ: ಮಕ್ಕಳು ಒಟ್ಟಗೆ ಆಡುತ್ತಾರೆ ಮತ್ತು ಪರಸ್ಪರ 
ಸಹಾನುಭೂತಿ ತೋರಿಸುತ್ತಾರೆ. ನಾನು ತರಬೇತಿ 
ಕಾರ್ಯಕ್ರಮಗಳ೦ದ ಅಥವಾ ಇನ್ನಾವುದೇ ಕೆಲಸದಿಂದ 
ತರಗತಿಗೆ ಹಿಂದಿರುಗಿದಾಗ, ವಿದ್ಯಾರ್ಥಿಗಳು ನನ್ನು 
ಅನುಪಸ್ಥಿತಿಯಲ್ಲ ಪರಸ್ಪರ ಕಅಸಿದ, ಕಅತ ಅನುಭವಗಳ ಬಗ್ಗೆ 
ನನಗೆ ಹೇಳುತ್ತಾರೆ. ನಾನು ಒಮ್ಮೆ ಅರ್ಥ ದಿನ ಶಾಲೆಯಲ್ಲರಅಲ್ಲ. 
ಮರುದಿನ ವಾಪಸ್ತು ಬಂದಾಗ ಹರೀಶ್‌ ಗಾಯಗೊಂಡಿರುವುದು 
ಗೊತ್ತಾಯಿತು. ಅದು ಇತರ ಎಲ್ಲಾ ಮಕ್ಕಳಗೆ ಚಿಂತೆಗೆ ಪ್ರಮುಖ 
ಕಾರಣವಾಲಯುತು, ಆದ್ದರಿಂದ, ವಾವು ಅವನನ್ನು ಭೇಟ ಮಾಡಲು 
ಹೋದೆವು. ಹರೀಶ್‌ ಗುಣಮುಖನಾಗುತ್ತಿರುವುದನ್ನು ಕಂಡು 
ಮಕ್ಕಳು ಸಂತಸಪಟ್ಟರು. ಅವನು ಸುರಕ್ಷಿತವಾಗಿರಲು ಮತ್ತು 
ತ್ವರಿತವಾಗಿ ಚೇತರಿಸಿಕೊಳ್ಳಲು ಏನು ಮಾಡಬೇಕು ಎಂದು 
ಎಲ್ಲರೂ ಸಲಹೆ ನೀಡಿದರು. ನಾವು ಹರೀಶ್‌ ಅವರ ಪೋಷಕರ 
ಬಳಯೂ ಮಾತನಾಡಿದೆವು. ಅವರು ಸಂತೋಷಪಟ್ಟರು. 


ಮಕ್ಕಳು ತಮ್ಮ ಸಹಪಾಠಿಯ ಬಣ್ದೆ ಕಾಕಜಯನ್ನು 
ತೋರಿಸುವುದನ್ನು ಕಂಡು ನಾನು ಆನಂದಿಸಿದೆ ಮತ್ತು 
ಪ್ರಶಂಸಿಸಿದೆ. ಏಕೆಂದರೆ ಅವರಲ್ಲ ಮಾನವೀಯ ಮೌಲ್ಯಗಳು 
ತುಂಜರುವುದನ್ನು ನಾನು ನೋಡಿದೆ, ಅದು ಅಂಗಖೇಧವನ್ನು 
ಲೆಕ್ಕಿಸದೆ ಅತ್ಯುತ್ತಮ ನಾಗರಿಕರಾಗಿ ಬೆಳೆಯಲು ಅವರನ್ನು 
ಸಶಕ್ತರನ್ನಾಗಿ ಮಾಡಬಲ್ಲದು. 


ಆರ್ಥಿಕ ಅಸಮಾನತೆ 


ಶ್ರೀಮಂತ ಮತ್ತು ಬಡ ಕುಟುಂಬಗಳ ನಡುವಿನ 
ಅಸಮಾನತೆಯು ನನ್ನ ತರಗತಿಯಲ್ಲ ನಾನು ಗಮನಿಸಿದ 
ಮತ್ತೊಂದು ತಡೆಗೋಡೆಯಾಗಿದೆ. ಇದು ಮಕ್ಕಳ ಮೇಲೆ ಎಷ್ಟು 
ಪ್ರಭಾವ ಜೀರುತ್ತದೆ ಎಂದರೆ ಮಗುವೊಂದು ತನ್ನನ್ನು ಅಥವಾ 


ತನ್ನ ಕುಟುಂಬವನ್ನು ಯಾರೂ ಗೌರವಿಸುವುದಿಲ್ಲ. `ನಾವು 
ಸ್ಥಿತಿವಂತರಲ್ಲ, ಹೀಗಾಗಿ ಯಾರೂ ನಮ್ಮನ್ನು ಭೇಟ ಮಾಡುತ್ತಿಲ್ಲ. 
ಶ್ರೀಮಂತರ ಮನೆಗೆ ಜನರು ಆಗಾಗ ಭೇಟ ನೀಡುತ್ತಾರೆ' ಎಂದು 
ಹೇಳುತ್ತಿತ್ತು. ಆದರೆ ಇದು ನಿಜವಲ್ಲ ಎಂದು ನಾನು ಮಕ್ಕಳಗೆ 
ತಿಆಸಿ ಹೇಳದೆ. 'ನಮ್ಮ ಶಾಲೆಯನ್ನು ಒಮ್ಮೆ ನೋಡಿ. ವಿವಿಧ 
ರೀತಿಯ ಮನೆಗಳ೦ದ ಮಕ್ಕಳು ಇಲ್ಲ ಓದಲು ಬರುತ್ತಾರೆ. ನಮ್ಮ 
ಶಾಲೆಯಲ್ಲ ಯಾವುದೇ ವಿದ್ಯಾರ್ಥಿ ತಾರತಮ್ಯಕ್ಕೆ ಒಳಗಾಗಿಲ್ಲ. 
ತರಗತಿಯಲ್ಪ್ಲ ಎಲ್ಲರೂ ಒಂದೇ ರೀತಿಯಲ್ಲ ಕಲಿಯುತ್ತಾರೆ ಮತ್ತು 
ಮಾತನಾಡಲು ಮತ್ತು ಪ್ರಶ್ನೆಗಳನ್ನು ಕೇಳಲು ಒಂದೇ ರೀತಿಯ 
ಅವಕಾಶವನ್ನು ನೀಡಲಾಗುತ್ತದೆ' ಎಂದು ನಾನು ವಿವರಿಸಿದೆ. 
ನಂತರ, ಮಗುವಿನ ಕಲ್ಲನೆ ತಪ್ಪು ಎಂದು ಸಾಚೀತುಪಡಿಸಲು, 
ಕೆಲವು ದಿನಗಳ ನಂತರ, ಇತರ ವಿದ್ಯಾರ್ಥಿಗಳು ಮತ್ತು ನಾನು ಆ 
ಮಗುವಿನ ಮನೆಗೆ ಭೇಟ ನೀಡಿ ಅವರ ಕುಟುಂಬದೊಂದಿಗೆ ಪಲ್ಲ 
ಸಮಯ ಕಳೆದೆವು. ಮಗುವಿಗೆ ಇದರಿಂದಾಗಿ ಸಂತೋಷ- 
ವಾಯುತು. 


ಜಾತಿ ಭೇದ 


ಮಕ್ಕಳು ತಮ್ಮೊಳಗೆ ಜಾತಿಯ ಬಧ್ಧೆ ಮಾತನಾಡುತ್ತಾ, 'ನಾನು ಈ 
ಜಾತಿಗೆ ಸೇರಿದವನು, ಮತ್ತು ನೀವು ಆ ಜಾತಿಗೆ ಸೇರಿದವರು 
ಎಂದು ಹೇಳುವುದು ನನ್ನ ತರಗತಿಯಲ್ಲ ನಾನು ಗಮನಿಸಿದ 
ಮೂರನೇ ತಡೆಗೋಡೆ. ಮಕ್ಕಳು ಇದನ್ನು ತಮ್ಮ ಮನೆಗಳಲ್ಲ 
ಗಮನಿಸಿ ಅನುಸರಿಸುತ್ತಿರಬಹುದು ಮತ್ತು ನಿರ್ದಿಷ್ಟ ಜಾತಿಗಳ 
ಸದಸ್ಯರು ಮಾತ್ರ ಕಮ್ಮಾರಿಕೆ. ಕ್ಷೌರಿಕ. ಗೋಪಾಲನೆ ಮುಂತಾದ 
ಕೆಲವು ಕೆಲಸಗಳನ್ನು ಮಾಡುತ್ತಾರೆ ಎಂದು ಅವರು ನಂಬುತ್ತಾರೆ. 
ಈ ತಾರತಮ್ಯದ ವ್ಯವಸ್ಥೆಯನ್ನು ಇನ್ನೂ ಹಳ್ಳಗಳಲ್ಲ 
ಕಾಣಬಹುದು. ಮಕ್ಕಳು ಸಮುದಾಯದ ಇತರರ ಈ 
ನಡವಳಕೆಯನ್ನು ಗಮನಿಸುತ್ತಾರೆ ಮತ್ತು ಅದನ್ನು ಅನುಕರಿಸಲು 
ಪ್ರಾರಂಭಸುತ್ತಾರೆ. 


ನಾನು ಅವರೊಂದಿಗೆ ಸಮಸ್ಯೆಯನ್ನು ಚರ್ಚಿಸಿ. 'ಯಾರಾದರೂ 
ನಿರ್ದಿಷ್ಟ ಜಾತಿಗೆ ಸೇರಿದವರಾಗಿದ್ದರೆ ಏನು ವ್ಯತ್ಯಾಸ? 
ಮೊತ್ತಮೊದಲನೆಯದಾಗಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, 
ನಾವೆಲ್ಲರೂ ಮನುಷ್ಯರು" ಎಂದು ನಾನು ಅವರಿಗೆ ತಿಳಸಿದೆ. 
ನಾನು ಅವರಿಗೆ ಎಲ್ಲಾ ಮಾನವರು ಹೊಂದಿರುವ ಎರಡು ಕೈಗಳು. 
ಎರಡು ಕಾಲುಗಳು ಮತ್ತು ಇತರ ದೇಹದ ಭಾಗಗಳ 
ಉದಾಹರಣೆಗಳನ್ನು ನೀಡಿದೆ. ಮಕ್ಕಳು ಈ ಬಗ್ಗೆ ಯೋಜಿಸಲು 
ಪ್ರಾರಂಭಸಿದರು. 'ಭಛಲ ಮತ್ತು ಕೆಲಸ ಮಾಡುವ ಬಯಕೆ ಇರುವ 
ಯಾರಾದರೂ ಇಂದಿನ ಜಗತ್ತಿನಲ್ಲಿ ಏನು ಬೇಕಾದರೂ 
ಆಗಬಹುದು' ಎಂದು ನಾನು ಅವರಿಗೆ ಹೇಳದೆ. ನಮ್ಮ 
ಶಾಲೆಯಲ್ಲ ಎಲ್ಲಾ ವಿದ್ಯಾರ್ಥಿಗಳನ್ನು ಸಮಾನವಾಗಿ 
ನೋಡಲಾಗುತ್ತದೆ. ಶಾಲೆಯು ಯಾವುದೇ ಮಗುವಿನ ಜಾತಿಯ 
ಕುರಿತು ತಾರತಮ್ಯ ಮಾಡುವುದಿಲ್ಲ. ಎಲ್ಲಾ ಮಕ್ಕಳು ಒಲ್ಲಗೆ 
ಊಟ ಮಾಡುತ್ತಾರೆ, ಒಟ್ಟಗೆ ಅಧ್ಯಯನ ಮಾಡುತ್ತಾರೆ ಮತ್ತು 
ಒಟ್ಟಗೆ ಆಡುತ್ತಾರೆ. ಸಮಾಜದಲ್ಲ ಪ್ರತಿಯೊಬ್ಬರ ಕೆಲಸಗಳಗೂ 
ಸಮಾನ ಮೌಲ್ಯವಿದೆ ಎಂದು ಅವರು ಅರ್ಥಮಾಡಿಕೊಂಡಿದ್ದಾರೆ. 


ಎಲ್ಲಾ ಕೆಲಸಗಳನ್ನು ನಾವೇ ಮಾಡಲು ಸಾಧ್ಯವಿಲ್ಲದ ಕಾರಣ. 
ಕಜ್ಚಣದಿಂದ ವಸ್ತುಗಳನ್ನು ತಯಾರಿಸುವ ಕಮ್ಮಾರರು ಒಬ್ಬ ರೈತ 
ಅಥವಾ ಕುರುಬನಷ್ಟೇ ಮುಖ್ಯ. ನಮ್ಮ ಕೆಲಸವನ್ನು 
ಪೂರ್ಣಗೊಳಸಲು ಮತ್ತು ಬದುಕಲು ನಾವು ಇತರರ 
ಕೆಲಸವನ್ನು ಅವಲಂಚಸುತ್ತೇವೆ ಎಂಬುದನ್ನು ಅವರಿಗೆ ಅರ್ಥ 
ಮಾಡಿಸಿದೆ, 


ಇಂತಹ ಹಲವು ಚರ್ಚೆಗಳ ನಂತರ ನಮ್ಮ ಶಾಲಾ ಮಕ್ಕಳಲ್ಲ 
ಜಾತಿ ಭೇದ ಕಾಣುತ್ತಿಲ್ಲ. ಮಕ್ಕಳ ಪೋಷಕರು ನಮ್ಮ ಶಾಲೆಗೆ 
ಭೇಟ ನೀಡಿದಾಗ, ಅವರೆಲ್ಲರನ್ನೂ ಸಮಾನವಾಗಿ 
ನೋಡಲಾಗುತ್ತದೆ. ನಾವು ಶಿಕ್ಷಕರು ಯಾರಿಗೂ ತಾರತಮ್ಯ 
ಮಾಡುವುದಿಲ್ಲ ಎಂಬುದನ್ನು ಇದು ತೋರಿಸುತ್ತದೆ. 


ಸಾಮಾಜಿಕ ಬಹಿಷ್ಕಾರ 


ನಾನು ಸಾಮಾಜಕ ಬಹಿಷ್ಠಾರದ (social exclusion) 
ಪ್ರಕರಣವನ್ನು ಇಲ್ಲ ನೋಡಿದೆ. ಸಾಮಾಜಕ ಬಹಿಷ್ಣಾರ ಎಂದರೆ 
ಹಳ್ಳಿಯ ಜನರು ಕೆಲವು ಗ್ರಾಮಸ್ಥರನ್ನು ಸಮಾಜದಿಂದ 
ಹಳ್ಳಿಯಿಂದ ಹೊರಗಿಡುವುದು. ಈ ಹೊರಗಿಡುವಿಕೆಯು ಮಕ್ಕಳ 
ಮೇಲೆ ಗಮನಾರ್ಹ ಪರಿಣಾಮ ಜೀರುತ್ತದೆ, ಅವರ ಗ್ರಹಿಕೆಗಳು 
ಮತ್ತು ಆಲೋಚನೆಗಳನ್ನು ಬದಲಾಯುಸುತ್ತದೆ. ಮಕ್ಕಳು ಅಂತಹ 
ವಿಷಯಗಳ ಬದ್ಗೆ ಪ್ಲತಃ ಯೋಚಿಸಲು ಸಾಧ್ಯವಾಗುವುದಿಲ್ಲ: 
ಅವರು ತಮ್ಮ ಕುಟುಂಬದ ಸದಸ್ಯರು ಮತ್ತು ಇತರ 
ಹಿರಿಯರನ್ನು ಗಮನಿಸುತ್ತಾರೆ ಮತ್ತು ಅವರನ್ನು ಅನುಸರಿಸಲು 
ಪ್ರಾರಂಭಸುತ್ತಾರೆ. ನನ್ನ ತರಗತಿಯ ಹುಡುಗಿ ರಾಗಿಣಿಯ 
ಕುಟುಂಬವನ್ನು ಸಮಾಜದಿಂದ ದೂರನಿಡಲಾಯಿತು ಮತ್ತು 
ಇದರ ಪರಿಣಾಮವಾಗಿ, ಇತರ ಮಕ್ಷಕೊಂದಿಗೆ. ಅವಳ 
ನೆರೆಹೊರೆಯ ಮತ್ತು ನಮ್ಮ ತರಗತಿಯಲ್ಲಯೇ ಹಿದುವ ಆಕೆಯ 
ಉತ್ತಮ ಸ್ನೇಹಿತೆ ಈ ಮೊದಲು ಪೆನ್ನುಗಳು. ನೋಟುಬುಕ್‌ಗಳು 
ಮತ್ತು ಬಣ್ಣದ ಪೆನ್ಸಿಲ್‌ಗಳು ಇತ್ಯಾದಿ ವಸ್ತುಗಳನ್ನು 
ಹಂಚಿಕೊಳ್ಳುತ್ತಿದ್ದವಳು. ಇವುಗಳನ್ನು ಅವಳೊಂದಿಗೆ 
ಹಂಚಿಕೊಳ್ಳುವುದನ್ನು ನಿಲ್ಲಸಿದಳು: ಅವಳೊಂದಿಗೆ 
ಆಟವಾಡುವುದನ್ನು. ಓದುವುದನ್ನು ಮತ್ತು ಅವಳೊಂದಿಗೆ 
ಕುಳತುಕೊಳ್ಳುವುದನ್ನು ನಿಲ್ಲಸಿದಳು. ಅವರು ಯಾಕೆ ಹೀಗೆ 
ವರ್ತಿಸುತ್ತಿದ್ದಾರೆ ಎಂದು ನಾನು ಮಕ್ಕಳನ್ನು ಕೇಳದೆ. ರಾಗಿಣಿಯ 
ಕುಟುಂಬವನ್ನು ಹಳ್ಳಯಲ್ಲ ಬಹಿಷ್ಠರಿಸಲಾಗಿದೆ ಮತ್ತು ಅವರು 


ಹಳ್ಳಯಲ್ಲ ಬೇರೆಯವರನ್ನು ಭೇಟ ಮಾಡುವುದನ್ನು ಅಥವಾ 
ಬೇರೆಯವರೊಂದಿಗೂ ಮಾತನಾಡುವುದನ್ನು ನಿಷೇಧಿಸಲಾಗಿದೆ 
ಎಂದು ನಾನು ಅವರಿಂದ ತಿಆದುಕೊಂಡೆ. ಇದು ನನಗೆ 
ಸಂಪೂರ್ಣ ಆಘಾತವನ್ನುಂಟು ಮಾಡಿತು. ನಾನು ಅವರು 
ಮಾಡುತ್ತಿರುವುದು ತಪ್ಪು ಎಂದು ಮಕ್ಷಳಗೆ ತಿಆಹೇಳದೆ. 'ನೋಡಿ 
ರಾಗೀಣಿ ನಮ್ಮ ಶಾಲೆಗೆ ಓದಲು ಬರುತ್ತಿದ್ದಾಳೆ. ನಾವು ಆಕೆಗೆ 
ಯಾವುದೇ ರೀತಿಯ ತಾರತಮ್ಯ ಮಾಡುತ್ತಿಲ್ಲ. ನಾವು ಅವಳನ್ನು 
ಹಿದುವಾಗ, ಬರೆಯುವಾಗ ಮತ್ತು ಆಟವಾಡುವಾಗ ಇತರ 


ಮಕ್ಕಳೊಂದಿಗೆ ಕೂರಿಸುತ್ತೇವೆ. ಅವರು ಒಟ್ಟಗೆ ಊಟ 
ಮಾಡುತ್ತಾರೆ, ಅವಳ ಮಾತನ್ನು ಕೇಳುತ್ತಾರೆ ಮತ್ತು 
ಪ್ರತಿಕ್ರಿಬುಸುತ್ತಾರೆ. ಅವಳೂ ಮನುಷ್ಯಕೇ. ಮಾನವೀಯ 


ಮೌಲ್ಯಗಳನ್ನು ಗಮನದಲ್ಲಟ್ಟುಕೊಂಡು ನಾವು ಅವಳನ್ನು ಪ್ರೀತಿ 
ಮತ್ತು ಗೌರವದಿಂದ ನಡೆಸಿಕೊಳ್ಳಬೇಕು. ಯಾರಾದರೂ 
ನಿಮ್ಮನ್ನು ಹೀಗೆ ನಡೆಸಿಕೊಂಡರೆ ನಿಮಗೆ ಹೇಗನಿಸುತ್ತದೆ?' 
ಎಂದು ನಾನು ಮಕ್ಕಳಗೆ ಕೇಆದೆ. ಮಕ್ಕಳು ಅರ್ಥ ಮಾಡಿಕೊಂಡು 
ಮತ್ತೆ ರಾಗಿಣಿ ಜೊತೆ ಸ್ನೇಹ ಬೆಳೆಸಿದರು. ಒಂದು ದಿನ ಇಡೀ 
ತರಗತಿಯ ಮಕ್ಕಳೊಂದಿಗೆ ರಾಗಿಣಿಯವರ ಮನೆಗೆ 
ಹೋಗಿದ್ದೆವು. ನಾವು ಅವಳ ಹೆತ್ತವರೊಂದಿಗೆ ಹರಟಿ ಹೊಡೆದೆವು 
ಮತ್ತು ಚಹಾ ಸೇವಿಸಿದೆವು. ಸಾಮಾಜಕ ಬಹಿಷ್ಠಾರಕ್ಕೆ ನಮ್ಮ 
ನಿರಾಕರಣಿಯನ್ನು ಒತ್ತಿಹೇಳಲು. ನಾವು ಹಳ್ಳಿಯ ಮತ್ತೊಂದು 
ಬಹಿಷ್ಟತ ಕುಟುಂಬದ ಮನೆಯಿಂದ ಶಿಕ್ಷಕರ ಚಹಾಕ್ಲಾಗಿ ಹಾಲು 
ತರಲು ಮಕ್ಷಳಗೆ ಹೇಳದೆವು. ಮೊದಮೊದಲು ಹಿಂದೇಟು 
ಹಾಕುತ್ತಿದ್ದ ಅವರು ಈಗ ಆ ಕುಟುಂಬದಿಂದ ಶಾಲೆಗೆ ನಿತ್ಯ 
ಹಾಲು ತರುತ್ತಾರೆ. ಈ ಎಲ್ಲಾ ಘಟನೆಗಳು ಮಕ್ಷಳನ್ನು ಚೆನ್ನಾಗಿ 
ಅರ್ಥಮಾಡಿಕೊಳ್ಳಲು. ಅವರ ಸಾಮಾಜಕ ಮತ್ತು ಆರ್ಥಿಕ 
ಸಿದ್ದಾಂತಗಳ ಬಗ್ಗೆ ತಿಆದುಕೊಳ್ಳಲು ಮತ್ತು ತಾರತಮ್ಯವನ್ನು 
ಸೃಷ್ಟಿಸುವ ಸಾಮಾಜಕ ವರ್ತನೆಗಳನ್ನು ಪರಿಗಣಿಸಲು ನನಗೆ 
ಉತ್ತಮ ಅವಕಾಶವನ್ನು ಒದಗಿಸಿವೆ. ಸಮಾಜದಲ್ಲನ 
ಪ್ರತ್ಯೇಕತೆಯು ಮಕ್ಕಳಲ್ಲ ಅಧೀನತೆಯ ಭಾವವನ್ನು ಉಂಟು 
ಮಾಡುತ್ತದೆ ಮತ್ತು ಪ್ರತಂತ್ರವಾಗಿ ಯೋಚಿಸುವುದನ್ನು 
ತಡೆಯುತ್ತದೆ. ಪ್ರತಿಯೊಬ್ಬರ ಬೆಳವಣಿಗೆ ಮತ್ತು ಪ್ರಗತಿಯನ್ನು 
ಖಾತ್ರಿಪಡಿಸುವ ಕರುಣಿ, ಸಹಾನುಭೂತಿ ಮತ್ತು ಸಹಭಾಗಿತ್ವದ 
ಮೌಲ್ಯಗಳನ್ನು ಕಅಸುವುದು ಶಿಕ್ಷಕರಾದ ನಮ್ಮ ಸಾಮೂಹಿಕ 
ಜವಾಬ್ದಾರಿಯಾಗಿದೆ. 


58 


* ಮಕ್ಕಳ ಗುರುತನ್ನು ರಕ್ಷಿಸಲು ಹೆಸರುಗಳನ್ನು ಬದಲಾಯುಸಲಾಗಿದೆ. 


ಸಾವಿತ್ರಿ ಸಾಹು ಅವರು ಸರ್ಕಾರಿ ಪ್ರಾಥಮಿಕ ಶಾಲೆ ಜಾಮ್‌ಗಾಂವ್‌ (ಬೆಮೆತಾರಾ ಜಲ್ಲೆ, ಛತ್ತೀಪ್ಸಢ)ನಲ್ಲ ಸಹಾಯಕ ಶಿಕ್ಷಕಿಯಾಗಿದ್ದಾರೆ. 
ಶಿಕ್ಷಣದಲ್ಲ ಸ್ನಾತಕೋತ್ತರ ಪದವಿ ಮತ್ತು ಡಿಪ್ಲೊಮಾ ಪಡೆದಿರುವ ಸಾವಿತ್ರಿ ಅವರು, 15 ವರ್ಷಗಳ ಪ್ರಾಥಮಿಕ ಶಾಲಾ ಬೋಧನಾ 
ಅನುಭವವನ್ನು ಹೊಂದಿದ್ದಾರೆ. ಭಾಷೆಗಳು ಮತ್ತು ಗಣಿತ ಬೋಧನೆ ಸಾವಿತ್ರಿ ಅವರ ಆಸಕ್ತಿಯಾಗಿದ್ದು. ವಿಶೇಷವಾಗಿ ಕ್ರಿಯಾ 
ಸಂಶೋಧನೆಯಲ್ಲ (action research) ಒಲವು ಹೊಂದಿದ್ದಾರೆ. ಶಿಕ್ಷಕಿಯಾಗಿ ಅವರು ಶೈಕ್ಷಣಿಕ ಚಟುವಟಕೆಗಳಲ್ತ ಮಕ್ಕಳಲ್ಲ ಆಸಕ್ತಿಯನ್ನು 
ಮೂಡಿಸಲು ಇಷ್ಟಪಡುತ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲನ ಪರಿಸರದಲ್ಲರುವ ವಿವಿಧ ಸಾಮಾಜಕ ಅಡೆತಡೆಗಳನ್ನು ತೊಡೆಯಲು 
ಪ್ರಯತ್ನಿಸುತ್ತಾರೆ ಮತ್ತು ಚರ್ಚೆಗಳ ಮೂಲಕ ಮೌಲ್ಯಯುತ ಶಿಕ್ಷಣವನ್ನು ನೀಡುತ್ತಾರೆ. ಅವರನ್ನು savitrisahu001989@ gmail.com 
ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಶ್ರೀನಿಧಿ ಅಡಿಗ | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಮಕ್ಕಳ ಸಾಮಾಜಕ ಮತ್ತು ಭಾವನಾತ್ಯಕ ಅಗತ್ಯಗಳನ್ನು ಕಅಕೆಯ ಪರಿಕಲ್ಪನೆಗಳು 
ಮತ್ತು ಫಲತಾಂಶಗಳಲ್ಲ ಸಂಯೋಜಸಬೇಕು. ಇದನ್ನು ಉತ್ತೇಜಸಲು ಹಲವಾರು 
ಶಿಕ್ಷಣ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬಹುದು. ಇವುಗಳಲ್ಲ ಪ್ರಮುಖವಾದವುಗಳು 
ನಾಟಕ, ಕಲೆ, ಗುಂಪು ಚಟುವಟಕೆ, ಸಮ್ಮತಿ ಮತ್ತು ಅಸಮ್ಮತಿ ವ್ಯಕ್ತಪಡಿಸಲು 
ಅವಕಾಶವಿರುವ ಚಟುವಟಕೆಗಳು, ಜೋರಾಗಿ ಹಿದುವಿಕೆ, ಸಕ್ರಿಯ ಆಲಸುವಿಕೆ, 
ಮುಕ್ತ ಚರ್ಚೆಗಳು ಮತ್ತು ಸ್ವತಂತ್ರ ಬರವಣಿಗೆ. ಇಂತಹ ಚಟುವಟಕೆಗಳು ಮಕ್ಕಳ 
ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ. 


ಚಿಕ್ಕವೀರೇಶ ಎಸ್‌ ವಿ. (ಪ್ರಾಜೆಕ್ಟ್‌ ವರ್ಕ್‌) ನಿಯೋಜತ ಕಾರ್ಯದ ಮೂಲಕ 
ಸಾಮಾಜಕ-ಭಾವನಾತೃಕ ಕಲಕೆ, ಪು ೨7 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


